ಬೋಧನೆಯ ವಿಧಾನವಾಗಿ ಕಥೆ ಹೇಳುವುದು 


ಗಾಯತ್ರಿ 


ಏಕಲವ್ಯ ಫೌಂಡೇಷನ್‌ನ ಮೊಹಲ್ಲಾ ಶೈಕ್ಷಣಿಕ ಚಟುವಟಕೆ 
deo (Mohalla Education Activity Centre - MLAC) 
ಮತ್ತು ಸರ್ಕಾರಿ ಶಾಲೆಗಳೊಂದಿಗೆ ಕೆಲಸ ಮಾಡುತ್ತಾ ನಾವು. 
ಮಕ್ಕಳು ಭಾಷೆಗಳನ್ನು ಹೇಗೆ ಕಅಯುತ್ತಾರೆ ಹಾಗು ಕಥೆಗಳು, 
ಹಾಡುಗಳು, ಜಾನಪದ ಕಥೆಗಳು. ಕವಿತೆಗಳು ಇತ್ಯಾದಿಗಳ 
ಮೂಲಕ ಅವರು ಭಾಷೆಯನ್ನು ಕಅಯಲು ಅವರಿಗೆ ಹೇಗೆ 
ಸಹಾಯ ಮಾಡಬಹುದು ಎಂಬುದರ ಕುರಿತು ಒಂದಿಷ್ಟು 
ಹೊಳಹುಗಳನ್ನು ಪಡೆದುಕೊಂಡಿದ್ದೇವೆ. ಪ್ರಾಥಮಿಕ ತರಗತಿಯ 
ಮಕ್ಕಳು ನಿರೀಕ್ಷಿತ ಕಅಕಾ ಫಲತಾಂಶಗಳಾದ ಗಮನವಿಟ್ಟು 
ಆಲಸಿ ಹಿಂಜರಿಕೆಯುಲ್ಲದೆ ಮಾತನಾಡುವುದು. ಒಂದು ಚಿತ್ರವನ್ನು 
ಹತ್ತಿರದಿಂದ ನೋಡಿ ಅದನ್ನು ವಿವರಿಸುವುದು, ಅವರ ಜೀವನ 
ಮತ್ತು ಪರಿಸರದ ಆಧಾರದ ಮೇಲೆ ಅನುಭವಗಳನ್ನು 
ಹಂಚಿಕೊಳ್ಳುವುದು ಮತ್ತು ವಿವರಿಸುವುದು. ಪ್ರಶ್ನಿಸುವುದು. 
ವಿವೇಚನೆ, ತುಲನೆಗಳನ್ನು ಸಾಧಿಸಲು ಕಥೆಗಳು ಹೇಗೆ ಸಹಾಯ 
ಮಾಡುತ್ತವೆ ಎಂಬುದನ್ನು ತಿಳಸುವ ನನ್ನ ಅನುಭವದ ಕೆಲವು 
ಉದಾಹರಣೆಗಳು ಇಲ್ಲವೆ. ಕಥೆ ಹೇಳುವಿಕೆಯು ಭಾಷಾ 
ಕೌಶಲಗಳ ಅಭವೃದ್ಧಿಗೆ ಸಹಾಯ ಮಾಡುತ್ತದೆ ಮತ್ತು ಶಾಲಾ 
ಪರಿಸರ ಹಾಗೂ ಪಠ್ಯಕ್ರಮವನ್ನು ಸುಲಭವಾಗಿ ಬೆಸೆಯುತ್ತದೆ. 


ಕಥೆ ಹೇಳುವಿಕೆ ಮತ್ತು ಭಾಷೆ 


ಒಂದು ಕಥೆಯನ್ನು ಹೇಳಲು ನಾನು ಪುಸ್ತಕವನ್ನು 
ತೆಗೆದುಕೊಂಡಾಗ, ಮೊದಲು ಮಕ್ಕಳಗೆ ಚಿತ್ರಗಳನ್ನು 
ತೋರಿಸುತ್ತೇನೆ. ಶೀರ್ಷಿಕೆ ಕೇಳ ಚಿತ್ರಗಳನ್ನು ನೋಡಿದಾಗ 
ಮಕ್ಕಳ ಮುಖದಲ್ಲ ಮೂಡುವ ಆನಂದಕ್ಕೆ ಬೆಲೆ ಕಟ್ಟಲಾಗದು. ಕಥೆ 
ಹೇಳುವಿಕೆಯಲ್ಲ ಎಲ್ಲರನ್ನೂ ಒಳಗೊಳ್ಳಬೇಕು. ಪ್ರತಿ ಮಗುವೂ 
ಆಲಅಸುವಂತೆ ನೋಡಿಕೊಳ್ಳಬೇಕು ಮತ್ತು ಅವರ 
ಭಾಗವಹಿಸುವಿಕೆಯನ್ನು ಬಚಿತಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ. 
ಅವರ ಉತ್ಸಾಹವು ಬೇಗನೆ ಮಸುಕಾಗುತ್ತದೆ. 


ಮಕ್ಕಳಗೆ, ವಿಶೇಷವಾಗಿ ಜಾನಪದ ಕಥೆಗಳು ಸೂಕ್ತವಾಗಿರುತ್ತವೆ. 
ಏಕೆಂದರೆ ಅವು ದೈನಂದಿನ ಜೀವನ, ಅವಶ್ಯಕತೆಗಳು, ಸ್ವಭಾವ 
ಮತ್ತು ಹೋರಾಟಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ಮಕ್ಷಳು 
ಅವುಗಳನ್ನು ತಮ್ಮ ಪರಿಸರಕ್ಕೆ ಸಂಬಂಧ ಕಲ್ತಸಿಕೊಳ್ಳಬಹುದು. 
ಹೋಶಂಗಾಬಾದ್‌ನ ಪ್ರಾಥಮಿಕ ಶಾಲೆಯಲ್ಲ 1ರಿಂದ 3ನೇ 
ತರಗತಿಯ ಮಕ್ಷಳಗೆ ಸುಂದರವಾದ ಚಿತ್ರಣಗಳನ್ನೊಕಗೊಂಡ 
ಜಾನಪದ ಕಥೆಯಾದ ಶಲ್ಲಮ್‌ (ಟರ್ನಿಪ್‌, ಏಕಲವ್ಯ) ಅನ್ನು 
ಹೇಳಲಾಲುತು. ನಾನು ಮಕ್ಕಳಗೆ ಚಿತ್ರಗಳನ್ನು ತೋರಿಸಿ, ಅವರು 
ಏನು ನೋಡಿದರೋ ಅದರ ಬಣ್ಣೆ ಕೇಳದೆ. ಮರಗಳು, ಗಿಡಗಳು. 


ಕಥೆಯನ್ನು ಚರ್ಚಿಸುವಾಗ ಮಕ್ಕಳಗೆ ಭಾಷೆಯನ್ನು 
ಬಳಸಲು ಅದ್ಭುತವಾದ ಅವಕಾಶ ದೊರೆಯುವುದರಿಂದ 
ಮಕ್ಕಳಗೆ ಚಿತ್ರಗಳನ್ನು ತೋರಿಸುವುದು, ಅವುಗಳ ಬಣ್ಣೆ 
ಮಾತನಾಡುವುದು, ಪ್ರಶ್ನೆಗಳನ್ನು ಕೇಳುವುದು ಮತ್ತು 


ಕಥೆಯಲ್ತರುವ ಅನುಭವಗಳನ್ನು ಹೋಲುವಂತಹ 
ಮಕ್ಕಳ ಅನುಭವಗಳನ್ನು ಕೇಳುವುದು ಭಾಷೆಯ 
ಬೆಳವಣಿಗೆಗೆ ನಿರಾಯಕ ಅಂಶಗಳಾಗಿವೆ. 


ತರಗತಿಯಲ್ಲನ ಎಲ್ಲಾ ಮಕ್ಕಳು ಒಟ್ಟಿಗೆ ಮಾತ- 
ಮಾಡುವಾಗ, ಸಾಮಾನ್ಯವಾಗಿ ತಮ್ಯ ಅನಿಸಿಕೆಗಳನ್ನು 
ವ್ಯಕ್ತಪಡಿಸಲು ಹಿಂಜರಿಯುವ ಮಕ್ಕಳು ಸಹ ಮುಕ್ತವಾಗಿ 
ಮಾತನಾಡುವುದು ಕಂಡುಬರುತ್ತದೆ. 


ರಸ್ಟೆಗಳು, ಮನೆಗಳು, ಹೊಲಗಳು, ನದಿಗಳು, ಗುಡಿಸಲುಗಳು, 
ಪರ್ವತಗಳು, ಮಾನವ ಜೀವಿಗಳು, ಪ್ರಾಣಿಗಳು ಮತ್ತು 
ಹೂವುಗಳನ್ನು ನೋಡಿದೆವು ಎಂಬುದು ಅವರು ಕೊಟ್ಟ ಕೆಲವು 
ಉತ್ತರಗಳಾಗಿದ್ದವು. ಅವರು ಹೂವುಗಳ ಹೆಸರನ್ನೂ ಸಹ 
ಹೇಳದರು: ಚೆಂಡುಹೂವು ಮತ್ತು ಸೇವಂತಿಗೆ. ಎಲ್ಲಾ ಮಕ್ಕಳು 
ಮಾತನಾಡುತ್ತಿರುವಾಗ, ಒಂದನೇ ತರಗತಿಯ ಒಂದು ಮಗು 
ಜೊತೆಯಾಯುತು. ಅದು ಯಾರೂ ನೋಡದ ಮೂರು ಸಣ್ಣ 
ಹಕ್ಕಿಗಳನ್ನು ಆ ಚಿತ್ರಗಳಲ್ಲ ತೋರಿಸಿತು. 


ಒಂದು ಕಥೆಯನ್ನು ಪರಿಚಯಿಸುತ್ತಾ 


ಕಥೆಯನ್ನು ಪ್ರಾರಂಭಸುವ ಮೊದಲು, ಅದಕ್ಕೆ ಸಂಬಂಧಿಸಿದ 
ಎಲ್ಲಾ ವಿಷಯಗಳನ್ನು ಚರ್ಚಿಸುವುದು ನನಗೆ ಉಪಯುಕ್ತವಾಗಿ 
ಕಂಡಿದೆ. ಏಕೆಂದರೆ ಈ ರೀತಿಯಾಗಿ ಕಥೆಯನ್ನು ಹೇಳುವಾಗ 
ನಾವು ಮಕ್ಕಳಗೆ ಅವರ ಸುತ್ತಮುತ್ತಅನ ಹಲವಾರು 
ವಿಷಯಗಳನ್ನು ಪರಿಚಯಿಸಬಹುದು. ಇದರ ಜೊತೆಗೆ, ಮಕ್ಕಳ 
ಅನುಭವಗಳನ್ನು ತರಗತಿಯಲ್ಲ ಪರಿಗಣಿಸಬಹುದು ಮತ್ತು 
ಅವರು ಹಂಚಿಕೊಳ್ಳುವ ಕೆಲವು ವಿಚಾರಗಳ ಆಧಾರದ ಮೇಲೆ 
ಮುಂದಿನ ಚರ್ಚೆಗಳು ಮತ್ತು ಚಟುವಟಕೆಗಳನ್ನು 
ಕೈಗೊಳ್ಳಬಹುದು. 'ಯಾರಾದರೂ ಗಡ್ಡೆಕೋಸು / 
ನವಿಲುಕೋಸನ್ನು ನೋಡಿದ್ದೀರಾ, ಅದು ಹೇಗೆ ಕಾಣುತ್ತದೆ? 
ಎಂದು ನಾನು ಕೇಆದಾಗ, ಅನೇಕ ಮಕ್ಕಳು ತಮ್ಮ ಕೈಗಳನ್ನು 
ಎತ್ತಿದರು. ಕೆಲವು ಮಕ್ಕಳು ಅದು ಈರುಳ್ಳಯಂತೆ ಕಾಣುತ್ತದೆ 
ಎಂದು ಹೇದರೆ, ಇನ್ನೂ ಕೆಲವರು ಮೂಲಂಗಿ ಅಥವಾ 
ಕ್ಯಾರೆಟ್ಟಂತೆ ಎಂದು ಹೇಳಆದರು, ಮತ್ತೂ ಕೆಲವರು 


ಎಲೆಕೋಸಿನಂತೆ ಕಾಣುತ್ತದೆ ಎಂದು ಹೇಳಆದರು. ಒಂದು 
ಮಗುವು ಅದು ಬದನೆಕಾಯಯಂತೆ ನೇರಳೆ ಬಣ್ಣದ್ದಾಗಿರುತ್ತದೆ 
ಎಂದು ಹೇಳತು. ಇದರಿಂದ ಮತ್ತೊಂದು ಪ್ರಶ್ನೆ ಉದ್ಭವಿಸಿತು: 
ನವಿಲುಕೋಸು ಹೇಗೆ ಬೆಳೆಯುತ್ತದೆ ಎನ್ನುವುದನ್ನು 
ಯಾರಾದರೂ ಗಮನಿಸಿದ್ದೀರಾ? ಎರಡು ಮೂರು ಕೈಗಳು 
ಮೇಲೆದ್ದವು. 'ಮಣ್ಣಿನ ಕೆಳಗೆ' ಎಂದು ಆನೇ ತರಗತಿಯ 
ಆರ್ಯನ್‌ ಹೇಆದನು. ಇನ್ನು ಯಾವ ಯಾವ ತರಕಾರಿಗಳು 
ನೆಲದಡಿ ಬೆಳೆಯುತ್ತವೆ ಎಂದು ನಾನು ಕೇಳದೆ. ಕ್ಯಾರೆಟ್‌. 
ಮೂಲಂಗಿ, ನೆಲಗಡಲೆ, ಮತ್ತು 'ಆ .. ರಕ್ಷದಂತೆ ಕೆಂಪಗೆ 
ಇರುವ... ಹಾ! ಚೀಟ್ರೂಟ್‌, ಆಲೂಗಡ್ಡೆ, ಠರುಳ್ವ, ಬೆಳ್ಚುಳ್ಳ' ಎಂದು 
ಮಕ್ಕಳು ಒಬ್ದಾಗಿ ಜೋರಾಗಿ ಹೇಆದರು. 


ನೀವು ಈ ಹಿಂದೆ ಎಂದಾದರೂ ನವಿಲುಕೋಸನ್ನು 
ತಿಂದಿದ್ದೀರಾ? ಒಂದು ವೇಳೆ ತಿಂದಿದ್ದರೆ, ಹಸಿಯಾದುದನ್ನು 
ತಿಂದಿರುವಿರೋ ಅಥವಾ ಬೇಂಖಸಿದ್ದನ್ನೋ ಹೇಳ. ಕೆಲವೇ 
ಕೆಲವು ಮಕ್ಕಳು ಮಾತ್ರ ನವಿಲುಕೋಸನ್ನು ತಿಂದಿರುವುದು 
ಗೊತ್ತಾಯಿತು. ಒಂದು ಮಗುವಿನ ಪ್ರಕಾರ, ಅದನ್ನು ಕತ್ತರಿಸಿ 
ರೊಟ್ಟಿಯೊಂದಿಗೆ ತಿನ್ನಲಾಗುತ್ತದೆ. ಮತ್ತೊಬ್ಬಳು ಅದನ್ನು 
ಸಲಾಡ್‌ನ ಭಾಗವಾಗಿ ಹಸಿಯಾಗಿ ಸೇವಿಸಿದ್ದಳು. ಮೂರನೇ 
ಮಗು ಅದನ್ನು ಪಲ್ಯದ ರೂಪದಲ್ಲ ಸೇವಿಸಿದ್ದೇನೆ ಎಂದು 
ಹೇಳಅತು. ಇನ್ನೊಂದು ಮಗು ತನ್ನ ತಾಯು ನವಿಲುಕೋಸು 
ಮತ್ತು ಬಬಾಣಿಯಿಂದ ಉಪ್ಪಿನಕಾಂು ತಯಾರಿಸಿದ್ದರು ಮತ್ತು 
ಅವರು ಅದನ್ನು ಅನ್ನ. ಸಾರಿನೊಂದಿಗೆ ಸವಿದೆವು ಎಂದು 
ಹೇಳತು. ಇದು ಚರ್ಚೆಯನ್ನು ಹುಟ್ಟುಹಾಕಿತು. ಸರಿ, ನೀವು 
ಯಾವ ಯಾವ ಉಪ್ಪಿನಕಾಯಯನ್ನು ತಿಂದಿದ್ದೀರಿ ಹೇಳ? 
ಎಂಬುದು ನನ್ನ ಮುಂದಿನ ಪ್ರಶ್ನೆಯಾಗಿತ್ತು. 


ಮಕ್ಕಳು ಮಾವು. ನಿಂಬೆ, ನೆಲ್ಪಕಾಯು. ಮೆಣಸಿನಕಾಲು. ಹಲಸು. 
ಮೀನು, ಅರಿಶಿನದ ಉಪ್ಪಿನಕಾಲುಗಳ ಬಗ್ಗೆ ಮಾತನಾಡ- 
ತೊಡಗಿದರು. ಸಂಭಾಷಣೆಯನ್ನು ಮುಂದುವರಿಸುತ್ತಾ, ನಾನು 
ಬೆಳ್ಳುಳ್ಳ, ಶುಂಠಿ, ಅಣಬೆ, ಮೆಣಸಿನಕಾಯಿ. ಕರಂಡೆಕಾಯು 
ಹಾಗೂ ಕ್ಯಾರೆಟ್‌, ಹೂಕೋಸು, ನವಿಲುಕೋಸು ಮತ್ತು 
ಬಬಾಣಿಗಳ ಮಿಶ್ರ ಉಪ್ಪಿನಕಾಯಿಯನ್ನು ತಿಂದಿದ್ದೇನೆ ಎಂದು 
ದನಿಗೂಡಿಸಿದೆ. ಮಕ್ಕಳಗೆ ಕರಂಡೆ/ಕವಳ (ಸಣ್ಣ. ಹುಳಯಾದ 
ಕಾಡು ಹಣ್ಣು) ಪರಿಚಯವಿಲ್ಲದ ಕಾರಣ ಗೂಗಲ್‌ ಮಾಡಿ 
ಅವರಿಗೆ ಅದರ ಗಿಡ ಮತ್ತು ಹಣ್ಣನ್ನು ತೋರಿಸಿದೆ. 


ಇಲ್ಪ್ಲಯವರೆಗೆ ನಾವು ಕಥೆಯ ಹತ್ತಿರಪೂ ಸುಳದಿರಲಅಲ್ಲ. ಮಾತು 
ಕೇವಲ ನವಿಲುಕೋಸಿನ ಸುತ್ತ ಕೇಂದ್ರೀಕೃತವಾಗಿತ್ತು. ನಾನು 
ಮಕ್ಕಆಗೆ ಕಥೆಯಲ್ಲನ ಎಲ್ಲಾ ಚಿತ್ರಗಳನ್ನು ಒಂದೊಂದಾಗಿ 
ತೋರಿಸಿ ಕಥೆಯನ್ನು ಊಹಿಸುವಂತೆ ಹೇಳದೆ. ಮಕ್ನಳು ಪ್ರತಿ 
ಚಿತ್ರ ಮತ್ತು ಬೆಳೆಯುತ್ತಿರುವ ತರಕಾರಿಗಳ ಬಣ್ಣೆ ಸಾಕಷ್ಟು 
ಮಾತನಾಡಿದರು. ಅವರು ಪ್ರತಿ ಚಿತ್ರವನ್ನು ಸೂಕ್ಷವಾಗಿ 
ಗಮನಸಿಸಿದರು- ಗೌಆಗ/ಹಾಅನವನು, ನಲ್ಲ ತಿರುಗಿಸುತ್ತಿರುವ 
ಹುಡುಗಿ, ಹೊಲಕ್ಕೆ ನೀರು ಹಾಕುತ್ತಿರುವ ಅಜ್ಜ, ಗಾಡಿಯಲ್ಲಿ 


ತರಕಾರಿ ಸಂಗ್ರಹಿಸುವ ಅಜ್ಜ ಇತ್ಯಾದಿ.ಪುಟಗಳನ್ನು ತಿರುವುತ್ತಾ 
ಹೋದಂತೆ ಅಜ್ಞ ಪ್ರತಃ ನವಿಲುಕೋಸನ್ನು ಅಗೆದು ತೆಗೆಯಲು 
ಸಾಧ್ಯವಾಗದಿದ್ದಾಗ ಅಜ್ಜಿಯನ್ನು ಕರೆಯುವ ಕಥೆಯ ಭಾಗಕ್ಕೆ 
ಬಂದೆವು. ಅವಳಗೂ ಅದನ್ನು ಹೊರತೆಗೆಯಲು ಸಾಧ್ಯವಾಗದ 
ಕಾರಣ. ಅವಳು ಹುಡುಗಿಯನ್ನು ಕರೆಯುತ್ತಾಳೆ. ಈಗಲಾದರೂ 
ನವಿಲುಕೋಸು ಹೊರಬರುತ್ತದೆಯೇ ಎಂದು ನಾನು ಕೇಆದಾಗ, 
ಮಕ್ಕಳು ಸಕಾರಾತ್ಮಕವಾಗಿ ಹುಡುಗಿ ತನ್ನ ಅಜ್ಜ-ಅಜ್ಞಿಯರಿಗಿಂತ 
ಬಲಶಾಅ ಎಂಬ ಪ್ರತಿಕ್ರಿಯೆಯನ್ನು ನೀಡಿದರು. ಒಂದು ಮಗು 
ತನ್ನ ಮನೆಯಲ್ಲಯೂ ಸಹ ತನ್ನ ಅಜ್ಜನಿಗೆ ಸಾಧ್ಯವಾಗದ 
ವಸ್ತುಗಳನ್ನು ತನ್ನ ತಂದೆಗೆ ಎತ್ತಲು ಸಾಧ್ಯವಾಗುತ್ತದೆ ಎಂದು 
ಹೇಆತು. ಆದಾಗ್ಯೂ, ಈ ಪುಟ್ಟ ಮಕ್ಕಳು ಮುಂದಿನ ಪುಟದ 
ಚಿತ್ರವನ್ನು ನೋಡಿದಾಗ, ನವಿಲುಕೋಸು ಇನ್ನೂ ಹೊರಗೆ 
ಬಂದಿಲ್ಲ ಎಂಬ ನಿರ್ಣಯಕ್ಷೆ ಬಂದರು. ಆಳವಾಗಿ ಬೇರು 
ಜಟ್ಟರುವುದರಿಂದ ಬಹುಶಃ ಅದನ್ನು ಹೊರ ತೆಗೆಯಲು ಸಾಕಷ್ಟು 
ಶಕ್ತಿಯ ಅಗತ್ಯವಿದೆ ಎಂದು ಅವರು ಹೇಳದರು. ಹೇಸರಗತ್ತೆ. 
ಕೋಳ ಮತ್ತು ಕೋಳ ಮರಿಗಳು ಆ ದೃಶ್ಯವನ್ನು ನೋಡಿ 
ನಗುತ್ತಿರುವುದನ್ನು ಅವರು ಗಮನಿಸಿದರು. ಮುಂದೆ, ಹುಡುಗಿ 
ಹೇಸರಗತ್ತೆಯನ್ನು ಕರೆಸುತ್ತಾಕೆ. ಅದು ನವಿಲುಕೋಸನ್ನು 
ಎಳೆಯಲು ಸಹಾಯ ಮಾಡಲು ಆ ಹುಡುಗಿಯ ಜಡೆಯನ್ನು 
ಹಿಡಿಯುತ್ತದೆ. ಜಮೀನಿನಲ್ಲದ್ದ ಪ್ರಾಣಿಗಳೆಲ್ಲ ಒಂದೊಂದಾಗಿ 
ನವಿಲುಕೋಸನ್ನು ಎಳೆಯುವ ಕೆಲಸಕ್ಕೆ ಸೇರಿಕೊಳ್ಳುತ್ತವೆ. 
ಅಂತಿಮವಾಗಿ ನವಿಲುಕೋಸು ಹೊರಗಡೆ ಬರುವವರೆಗೂ 
ಅವರು ಒಬ್ಬರನ್ನೊಬ್ಬರು ಗಟ್ಣಯಾಗಿ ಹಿಡಿದುಕೊಂಡು ಎಳೆದರು. 
ನವಿಲುಕೋಸು ಹೊರ ಬಂದಾಗ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು 
ಜೀಳುವ ಚಿತ್ರವನ್ನು ನೋಡುತ್ತಾ ತುಂಬಾ ಖುಷಿಯಾಗಿ ಎಲ್ಲಾ 
ಮಕ್ಕಳೂ ಜೋರಾಗಿ ನಗುತ್ತಿದ್ದರು. 


ಅವರೆಲ್ಲ ಸೇರಿ ನವಿಲುಕೋಸನ್ನು ಎಳೆಯಲು 
ಸಾಧ್ಯವಾಗದಿದ್ದಾಗ ಸಣ್ಣ ಇಅಯು ಹೇಗೆ ಅದನ್ನು ಎಳೆಯಲು 
ಸಾಧ್ಯವಾಯಿತು ಎಂದು ನಾನು ಅವರನ್ನು ಕೇಳದೆ. ಒಂದು 
ಮಗು ಇಆಯು ಬೇರುಗಳನ್ನು ಕತ್ತರಿಸಿದ ಕಾರಣ ಅದು 
ಕೊನೆಗೆ ಕಿತ್ತು ಹೊರಬಂದಿತು ಅಥವಾ ಬಹುಶಃ ಅದು ತನ್ನ 
ಸ್ನೇಹಿತನಿಂದ ಸಹಾಯ ತೆಗೆದುಕೊಂಡಿದೆ ಎಂದು 
ಭಾವಿಸಿತು.ನಿರೂಪಣಿಯುಲ್ಲದಿದ್ದರೂ. ಕೇವಲ ಚಿತ್ರಗಳನ್ನು 
ನೋಡುವ ಮೂಲಕ ನಮ್ಮ ಕಥೆ ಇಲ್ಲಗೆ ಕೊನೆಗೊಂಡಿತು. 
ಆದಾಗ್ಯೂ, ಕಥೆಯ ಪಾತ್ರಗಳಂತೆ ಮಕ್ಕಳಗೆ ಉಡುಪು ಹಾಕಿ 
ಕೆಲವು ಮಕ್ಕಳೊಂದಿಗೆ ನಾನು ಕಥೆಯನ್ನು (ಗಡ್ಡೆಕೋಸು. 
ಮುದುಕ, ಮುದುಕಿ, ಹುಡುಗಿ, ಹೇಸರಗತ್ತೆ. ನಾಲು. ಬೆಕ್ಕು 
ಮತ್ತು ಇಅ) ಅಭಿನಯ ಮಾಡಿಸಿದೆ. ಮಕ್ಕಳು ತಮ್ಮ ಕಣ್ಣೆದುರೇ 
ತೆರೆದುಕೊಂಡ ಕಥೆಯನ್ನು ನೋಡಿ ಆನಂದಿಸಿದರು. ಕಥೆಯ 
ನಿರೂಪಣಿಯ ಪ್ರಕಾರ ಎಲ್ಲರೂ ಅಂತಿಮವಾಗಿ ಪರಪ್ಪರರ ಮೇಲೆ 
ಬದ್ದು ತಮಾಷೆಯಾಗಿ ಜಗಳವಾಡಲು ಪ್ರಾರಂಭಸಿದರು. 


ಆಲೋಚನೆಗೆ ಸಹಾಯ ಮಾಡಲು ಪ್ರಶ್ನೆಗಳನ್ನು 
ಬಳಸುವುದು 


ಕಥೆ ಅಥವಾ ಅದರ ಅಂತ್ಯದ ಘಟನೆಗಳ ಬಣ್ಣೆ ಅವರಿಗೆ 
ಏನಾದರೂ ಪ್ರಶ್ನೆಗಳು ಅಥವಾ ಕಾಳಜಗಳು ಇದ್ದವೇ ಎಂದು 
ನಾನು ವಿದ್ಯಾರ್ಥಿಗಳನ್ನು ಕೇಳದೆ. ಕಥೆಯ ನಿರೂಪಣೆಯನ್ನು 
ಕೇಳದ ನಂತರ ಅವರ ಆಲೋಚನೆಗಳು ಏನಿರಬಹುದು ಎಂದು 
ಕಂಡುಹಿಡಿಯಲು ಇದು ಸಹಾಯ ಮಾಡುತ್ತದೆ.ಕಥೆಗಳ 
ಮೇಲಅನ ಈ ರೀತಿಯ ಸಂಭಾಷಣೆಯು ಭಾಷೆಯ ಹಲವು 
ಆಯಾಮಗಳನ್ನು ತೆರೆದಿಡುತ್ತಾ ಹಲವಾರು ವಿಷಯಗಳನ್ನು 
ಏಕಕಾಲದಲ್ಲ ತಿಆದುಕೊಳ್ಳುವ ಅವಕಾಶವನ್ನು ನಮಗೆ 
ನೀಡುತ್ತದೆ ಎಂಬುದು ನನ್ನ ನಂಬಕೆ. ಮಕ್ಕಳಗೆ ನಿರೂಪಣಿಯಲ್ಲ 
ಏನು ಇಷ್ಟವಾಯಿತು ಅಥವಾ ಇಷ್ಟವಾಗಲಲ್ಲ. ಅಂದರೆ, 
ನಿರೂಪಣಿಯ ಯಾವ ಭಾಗ ಇಷ್ಟ ಆಗಲಲ್ಲ ಅಥವಾ 
ಯಾವುದನ್ನು ಸುಧಾರಿಸಬಹುದು ಎನ್ನುವ ವಿಷಯಗಳ ಬಣ್ಣೆ 
ಮಕ್ಕಳೊಂದಿಗೆ ವಿನಿಮಯ ಮಾಡಿಕೊಳ್ಳುವುದು ಅವರ 
ಭಾಗವಹಿಸುವಿಕೆಯನ್ನು ಹೆಚ್ಚಿಸುತ್ತದೆ. ಪರಿಣಾಮವು ಎದ್ದು 
ಕಾಣುತ್ತದೆ. ಇಲ್ಲ ನೋಡಿದಂತೆ, ಮಕ್ಕಳು ಪ್ರಾಯೋಗಿಕವಾಗಿ 
ಪ್ರತಿ ಚಿತ್ರದ ಮೇಲೆ ಕನಿಷ್ಠ ಒ೦ದು ಸಾಲನ್ನಾದರೂ ಯೋಜಿಸಲು 
ಮತ್ತು ವ್ಯಕ್ತಪಡಿಸಲು ಸ್ವಯಂ ಪ್ರಯತ್ನವನ್ನು ಮಾಡಿದರು. 


ಕಥೆ ಪುಸ್ತಕಗಳನ್ನು ಅತ್ಯುತ್ತಮವಾಗಿ ಬಳಸುವುದು 


ನಮ್ಮ ಅನುಭವದಲ್ಲ ಹೇಳುವುದಾದರೆ ಶಿಕ್ಷಕರು 
ನಿರಂತರವಾಗಿಪಠ್ಯಕ್ರಮವನ್ನು ಪೂರ್ಣಗೊಳಸುವ ಒತ್ತಡದಲ್ಲ- 
ರುವುದರಿಂದ ಕಥೆ ಪುಸ್ತಕಗಳನ್ನು ಯಾವಾಗ ಮತ್ತು ಹೇಗೆ 
ಬಳಸಬೇಕೆಂದು ನಿರ್ಧರಿಸಲು ಕಷ್ಟವಾಗುತ್ತದೆ. ಶಿಕ್ಷಕರು ನಾವು 
ಅವರ ಶಾಲೆಗಳಗೆ ಬಂದು ಕಥೆಪುಸ್ಪಕಗಳೊಂದಿಗೆ 
ಚಟುವಟಕೆಗಳನ್ನು ಮಾಡಿ, ಅವರು ಅನುಸರಿಸಲು 
ಸಾಧ್ಯವಾಗುವಂತಹ ವಿಚಾರಗಳನ್ನು ಅವರಿಗೆ ತಿಆಸುವಂತೆ 
ಸಲಹೆ ನೀಡಿದರು. ಇಂತಹ ಶಾಲೆಗಳಗೆ ನಾವು ಓದುವ 
ಮೇಳಗಳನ್ನು (Reading Fairs) ಆಯೋಜಸಿದೆವು. ಠ ಓದುವ 


ಮೇಳಗಳು, ಮಕ್ಕಳು ನಿರೀಕ್ಷಿತ ಕಲಕಾ ಫಲಅತಾಂಶಗಳನ್ನು 
ಪಡೆಯುವ ನಿಟ್ಟನಲ್ಲ ಕಥೆ ಹೇಳುವುದನ್ನು. ಮಸ್ತಕಗಳಲ್ಲ 
ಕೊಟ್ಟಿರುವ ಪದಗಳು ಮತ್ತು ಚಿತ್ರಗಳನ್ನು 
ಕಂಡುಹಿಡಿಯುವುದನ್ನು. ಪುಸ್ತಕದ ಬಗ್ಗೆ ಸುಳವುಗಳನ್ನು 
ನೀಡುವ ಮೂಲಕ (ಅದರ ಬಣ್ಣ. ಚಿತ್ರ. ಹೆಸರು) ಪುಸ್ತಕವನ್ನು 


ಕಸಿದುಕೊಳ್ಳುವುದು. ಆಟವನ್ನು ಆಡುವುದು ಮುಂತಾದ 
ಚಟುವಟಕೆಗಳನ್ನು ಒಳಗೊಂಡಿತ್ತು. 
ಈೇ ಇಡೀ ಚಟುವಟಕೆಯ ಗುರಿಯು ಭಾಷೆಯನ್ನು 


ಸ್ಹಾಧೀನಪಡಿಸಿಕೊಳ್ಳುವಲ್ಪ ಕಥೆ ಹೇಳುವುದರ 
ಪ್ರಾಮುಖ್ಯತೆಯನ್ನು ಪ್ರದರ್ಶಿಸುವುದು ಮತ್ತು ಚಟುವಟಕೆಗಳಲ್ಲ 
ಶಿಕ್ಷಕರ ಪಾಲ್ಗೊಳ್ಳುವಿಕೆಯನ್ನು ೫ಬಚಜಿತಪಡಿಸುವುದಾಗಿತ್ತು. 
ಜೊತೆಗೆ ಸನ್ನೆಗಳ ಮೂಲಕ ಕಥೆಯನ್ನು ಹೇಳುವುದರಿಂದ ಅವರ 
ಹಿಂಜರಿಕೆಯನ್ನು ತೊಡೆದುಹಾಕಲು ಪ್ರಯತ್ನಿಸುವುದು ಹಾಗೂ 
ಮಾತನಾಡುವುದು ಮತ್ತು ಅರ್ಥಮಾಡಿಕೊಳ್ಳುವುದು ಈ 
ಚಟುವಟಕೆಯ ಗುರಿಯಾಗಿತ್ತು. ಇದರ ಫಲವಾಗಿ ಮುಂದಿನ 
ಬಾರಿ ಶಾಲೆಗೆ ಹೋದಾಗ ನಾನು ಕೊಟ್ಟ ಪುಸ್ತಕಗಳನ್ನೆಲ್ಲ 
ಓದಿದ್ದೇವೆ ಎಂದು ಮಕ್ನಳು ಹೇಳಆದರು. ಕೆಲವು ಕಥೆಗಳನ್ನು 
ಶಿಕ್ಷಕರು ಮಕ್ಷಳಗೆ ಓದಿ ಹೇಆದ್ದರು ಮತ್ತು ಕೆಲವನ್ನು ಮಕ್ಕಳೇ 
ತಮ್ಮ ಬಡುವಿನ ಸಮಯದಲ್ಲ ಪ್ರತಃ ಓದಿದ್ದರು. ಅವರು ನಮಗೆ 
ಹೆಚ್ಚನ ಪುಸ್ತಕಗಳನ್ನು ನೀಡುವಂತೆ ಕೇಆದರು. ಮಕ್ಕಳು ಈಗ 
ಕಥೆ ಪುಸ್ತಕಗಳನ್ನು ಪ್ರೀತಿಸುತ್ತಿದ್ದಾರೆ'ಮಕ್ಕಳ ಆಸಕ್ತಿಗಳನ್ನು 
ಗಮನದಲ್ಲಟ್ಟುಕೊಂಡು. ಕಥೆ ಹೇಳುವ ಮೂಲಕ ಅವರ 
ಸಂವಹನ ಕೌಶಲಗಳನ್ನು ಜೀವಂತಗೊಳಸಲು ಮತ್ತು 
ಬಲಪಡಿಸಲು ನಾವು ಅನೇಕ ಉತ್ತೇಜಕ ಮಾರ್ಗಗಳನ್ನು 
ಅನ್ನೇಷಿಸಬಹುದು. ಕಥೆಯಲ್ಲ ಮುಂದೆ ಏನಾಗುತ್ತದೆ ಎಂದು 
ಊಹಿಸುವ ಮೂಲಕ, ಮಕ್ಕಳು ಹಂತಹಂತವಾಗಿ ಭಾಷೆಯ 
ನಿಯಮಗಳ ಬಣ್ಣೆ ಪರಿಚಯವನ್ನು ಹೊಂದುತ್ತಾರೆ. ಕಥೆ 
ಹೇಳುವಿಕೆಯು ಪ್ರಾಥಮಿಕ ಶಾಲೆಯ ಆರಂಭಕ ವರ್ಷಗಳಲ್ಲ 
ಮಕ್ಕಳಗೆ ಓದಲು ಕಅಯಲು ಸಹಾಯ ಮಾಡುವ ಹೆಚ್ಚು 
ಪ್ರಯೋಜನಕಾರಿ ಮತ್ತು ಆಕರ್ಷಕ ಚಟುವಟಕೆಯಾಗಿದೆ. 


ಚಿತ್ರ 1. ಕುತೂಹಲದಿಂದ ಪುಸ್ತಕ ನೋಡುತ್ತಿರುವ ಮಕ್ಕಳು 


ಗಾಯತ್ರಿ ಅವರು ಹೊಶಂಗಾಬಾದ್ದಲ್ಲರುವ ಏಕಲವ್ಯ ಫೌಂಡೇಷನ್ನ ಮಕ್ಕಳ ಗ್ರಂಥಾಲಯದಲ್ಲ ಹಲವು ವರ್ಷಗಳಂದ ಕೆಲಸ ಮಾಡಿದ್ದಾರೆ. 
ಅವರು ಪ್ರಸ್ತುತ ಜಶ್ನ್‌-ಎ-ತಾಅೀಮ್‌ ಯೋಜನೆಯ ಭಾಗವಾಗಿ ಹೋಶಂಗಾಬಾದ್‌ ಬ್ಲಾಕ್ನಲ್ಲರುವ ಸರ್ಕಾರಿ ಶಾಲೆಗಳಲ್ಲ ಬೋಧನಾ 
ಕಲಕಾ ಪ್ರಕ್ರಿಯೆಯಲ್ಲ ಮಕ್ಕಳು. ಶಿಕ್ಷಕರು ಮತ್ತು ಸಮುದಾಯದೊಂದಿಗೆ ಕೆಲಸ ಮಾಡುತ್ತಿದ್ದಾರೆ. ಇವರಿಗೆ ಮಕ್ಕಳೊಂದಿಗೆ ಸಮಯ 


ಕಳೆಯಲು ಮತ್ತು ಅವರೊಂದಿಗಿನ ತಮ್ಮ ಅನುಭವಗಳ ಬದ್ದೆ ಬರೆಯಲು ಇಷ್ಟ. ಅವರನ್ನು ಅವರನ್ನು ಕayatri@eklavya.in ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ನಿವೇದಿತಾ ಬಿ. ರುದ್ರೇಶ್‌ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


